ಕೆ. ವಸಂತಲಕ್ಷ್ಮಿ 


ಕರ್ನಾಟಿಕರ ಸರಸ್ವತಿ ಶಿಲ್ಪಗಳು 


ಯಾ ಕುಂದೇಂದು ತುಷಾರಹಾರಧವಳಾ ಯಾ 
ಶುಭ್ರ ವಸ್ತಾನ್ವಿತಾ । 

ಯಣ ವೀಣಾವರದಂಡ ಮಂಡಿತಕರಾ ಯಾ ಶೆ ಸೀತ 
ಪದ್ಮಾಸನಾ I 

ಯಕಾ ಬ್ರಹ್ಮಾಜ್ಯುತ ಶಂಕರ ಪ್ರಭೃತಿಭಿಃದೇವೈ 
ಸದಾ ಪೂಜಿತಾ । 

ಸಾವಕಾಂ ಪಾತು ಸರಸ್ವತೀ ಭಗವತೀ ನಿಶ್ಶೇಷ 
ಜಾಡ್ಕಾಪಹಃ॥ 


ವಿದ್ಯಾಧಿದೇವತೆಯಾದ ಸರಸ್ವತಿ ಆರಾಧನೆಯಂ 
ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ನಡೆದುಬಂದಿದೆ, 
ಸರಸ್ವತಿಯನ್ನು ಯಗ್ವೇದದಲ್ಲಿ "ನದೀ ದೇವತೆ' ಎಂದೂ 
ಬುದ್ಧಿ ದಾಯಿನೀ ಎಂದೂ ಸ್ತುತಿಸಲಾಗಿದೆ. ಯಗ್ದೇದದ 
ಮೂರು ಸೂಕ್ತಗಳು ಸಮಗ್ರವಾಗಿ ಸರಸ್ವತಿ ಸೂಕ್ತಗಳಾ 
ಗಿವೆ. ಅಲ್ಲದೆ, ಅನೇಕ ಮಂತ್ರಗಳೂ ಈ ದೇವತೆಯ 
ಸ್ತುತಿಯಲ್ಲಿ ಪ್ರವೃತ್ತವಾಗಿವೆ ಎಂದು ವಿದ್ವಾಂಸರು 
ಸೂಚಿಸಿರುತ್ತಾರೆ. ಸರಸ್ವತಿ ಸೂಕ್ತದ ಪಠಣದಿಂದ 
ಮಾನವನು *ವಾಗ್ಮಿ'ಯಾಗುವನೆಂದು ಯಗಿ ಿಧಾನವು 
ತಿಳಿಸುತ್ತದೆ, ಈ ದೇವಿಯನ್ನು ವೇದದಲ್ಲಿಯೇ 
ಬರುವ ಅಂಭ್ರಣನ ಮಗಳಾದ "ವಾಕ್‌' ಎಂಬುವಳು 
“ದೇವಿಸೂಕ್ತ'ದಿಂದ ಸುತಿಸಿದ್ದಾಳೆ.; ಹೀಗೆ ವಾಕ್‌ 
ನಿಂದ ಪೂಜಿತಳಾದ ಈಕೆ *ವಾಗ್ದೇವಿ'ಯಾದಳು.. ಈ 


ಸೂಕ್ತವು (ಯಕ್‌. ೧೦.೧೨೮) ಸರಸ್ವತಿದೇವಿಯ 
ಹಿರಿಮೆಯನ್ನು ಸಾರುವುದಾಗಿದೆ. ಹೀಗೆಯೇ ಧೀಃಶಕ್ತಿ 
ಯನ್ನು ಪ್ರಚೋದಿಸುವ ಸವಿತೃವಿನ ಭರ್ಗವನ್ನು ಕುರಿತ 
ಮಂತ್ರ ಬೆಳಗಿನಲ್ಲಿ ಗಾಯತ್ರಿ, ಮಧ್ಯಾಹ್ನ ಸಾವಿತ್ರಿ, 
ಸಂಜೆ ಸರಸ್ತ ಶೈ ತಿಯೆಂಬ ಕಲ್ಪನೆ ಬೆಳೆಯಿತೆಂದು ಪ್ರೊ 
ಎಸ್‌.ಕೆ. ರಾವಂಚಂದ್ರರಾವ್‌ ತಿಳಿಸಿರುವರಂ,2 ಹೀಗೆ ಸರ. 
ಸ್ವತಿಯನ್ನು "ಬ್ರಹ್ಮನ ಶಕ್ತಿ” ಎಂದು ಕಲ್ಪಿಸುವರಾದರೂ 
ವ್ಯವಹಾರದಲ್ಲಿ ಇವಳು ಸ್ವತಂತ್ರ ದೇವತೆ ಎನಿಸಿದ್ದಾಳೆ. 
ಈ ದೇವಿಯನ್ನು ಬೌದ್ಧರೂ ಜೈನರೂ ಶಾಕ್ತರೂ ಪೂಜಿ 
ಸಿರುತ್ತಾರೆ.. ಹೀಗಿದ್ದರೂ ಸರಸ್ವತಿದೇವಿಗಾಗಿಯೇ 
ನಿರ್ಮಿಸಿರುವ ಸ್ವತಂತ್ರ ದೇವಾಲಯಗಳು ಕಂಡುಬರು 
ವುದಿಲ್ಲ. 


ಮಧುರೆಯ ಬಳಿ ಇರುವ “ಕಂಕಾಲಿದಿಣ್ಣೆ' ಎಂಬಲ್ಲಿ 
ದೊರೆತಿರುವ ಸರಸ್ವತೀ ಶಿಲ್ಪವೇ ಪ್ರಾಚೀನವಾದುದು. 
ಇದು ಕ್ರಿ.ಶ. ಸು. ೨ನೇ ಶತವಕಾನಕ್ಕೆ ಸೇರಿದ ಕುಶಾನರ 
ಕಾಲದ ಶಿಲ್ಪ. ಈ ಶಿಲ್ಪದಲ್ಲಿ ದೇವಿಯು ಎಡಕೈಯಲ್ಲಿ 
ಪುಸ್ತಕವನ್ನು, ಬಲಗೈಯಲ್ಲಿ ಅಕ್ಷವಣಲೆಯನ್ನೂ ಹಿಡಿದಿ 
ದ್ದಾಳೆ. ಬದಿಯಲ್ಲಿ ಇಬ್ಬರು ಸೇವಕರಿದ್ದಾರೆ. ಜೈನ 


೦ಎ 


ಚೈತ್ಯದ ಬಳಿ ದೊರೆತಿರುವ ಈ ಶಿಲ್ಪದ ಪೀಠದಡಿಯಲ್ಲಿ 


1 ಎನ್‌. ಎಸ್‌. ಅನಂತರಂಗಾಚಾರ್‌ : ವೈದಿಕಸಾಹಿತ್ಯ ಚರಿತ್ರೆ, ಪು. ೨೧೮ 


2 ಮೂರ್ತಿಶಿಲ್ಪ : ನೆಲೆ-ಹಿನ್ನೆಲೆ, ಪು. ೧೮೬ 


3 Kanailal Bhattacharya : Saraswathi, pp- 80-81 


೬೪ 


ಬ್ರಾಹ್ಮಿಲಿಪಿಯ ಶಾಸನವಿದ್ಧೂ, ಇದರಿಂದ. ಇದಂ. 
ಸರಸ್ವತಿ ಬಿಂಬವೆಂದು ಸ್ಪಷ್ಟವಾಗುತ್ತದೆ. ಇದನ್ನು 
ಇತಿಹಾಸ ದರ್ಶನ 


'ಬಿಟ್ಟರೆ ಬೇರೆ ಸರಸ್ವತಿ ಶಿಲ್ಪಗಳು ದೊರೆತಿಲ್ಲವಾದ್ದರಿಂದ 
“ಸರಸ್ವತಿ ಶಿಲ್ಪ?ದ ಕಲ್ಪನೆಯು ಮೂಲತಃ ಜೈನಧರ್ಮ 
ದಿಂದ ಆರಂಭವಾಗಿದ್ದಿರಬಹುದೆಂದು ಊಹಿಸಬಹುದಾ 
ಗಿದೆ. ಇದರಂತೆ, ತಮಿಳುನಾಡಿನ ಮಧುರೆಯ ಸಮೀಪ 
ದಲ್ಲಿರುವ ತಿರುಪ್ಪರಕುನ್ನ )ಂನಲ್ಲಿರುವ ಬೆಟ್ಟಗಳಲ್ಲಿನ 
ಗುಹೆಗಳು (ಕ್ರಿ. ಶ. ಸು. ೨ನೇ ಶತಮಾನ) ಪ್ರಾಚೀನ 
ಜೈನಕೇಂದ್ರವಾಗಿದ್ದವು. ಇಲ್ಲಿನ ಗುಹೆಗಳಲ್ಲಿ ಕಲ್ಲಿನ 
ಹಾಸಿಗೆಗಳು, ಶಾಸನಗಳು ಇದ್ದು, ಈ ಬೆಟ್ಟದ ಒಂದು 
ಭಾಗವನ್ನು “ಸರಸ್ವತಿತೀರ್ತ್ವ'ವೆಂದಂ ಕರೆದಿರುತ್ತಾರೆ. 
ಇದರಿಂದ ಸರಸ್ವತಿಯ ಸಗುಣ ಸ್ವರೂಪವನ್ನು ಮೊದ 
ಲಿಗೆ ಕಲ್ಬಿಸಿದವರು. ಜೈನರೆಂದೇ ವರಾರುತಿನಂದನ್‌ 
ಪ್ರಸಾದ್‌ ತಿವಾರಿಯವರು ಅಭಿಪ್ರಾಯಪಟ್ಟಿರುವರಂ.4 


ಇಲ್ಲಿ ಕೇವಲ ಕರ್ನಾಟಕದಲ್ಲಿ ದೊರೆತಿರುವ ಸರಸ್ವತಿ 
ಶಿಲ್ಪಗಳನ್ನು ಆಧರಿಸಿ “ಸರಸ್ವತಿ ಆರಾಧನೆ?ಯಂ ಬೆಳಿದರಿ 
ಬಂದ ಬಗೆಯನ್ನು ಗುರುತಿಸಲು ಯತ್ನಿಸಲಾಗಿದೆ; 
ಇದಕ್ಕಾಗಿ ಕರ್ನಾಟಕದ ಇತಿಹಾಸವನ್ನು ಗಮನಿಸಿದರೆ, 
ಕದಂಬರ ಕಾಲದ ಶಿಲ್ಪಗಳು ಬೆರಳೆಣಿಕೆಯಷ್ಟು ವರಾತ್ರ 
ದೊರೆತಿದ್ದು, ಇವುಗಳಲ್ಲಿ ಒಂದಾದರೂ ಸರಸ್ವತಿ ಶಿಲ್ಪವು 
ದೊರೆತಿರುವುದಿಲ್ಲ.ಇದರಿಂದ ಆಗ ಸರಸ್ವತಿಯ ಮೂರ್ತಿ 
ಪೂಜೆಯು ಕರ್ನಾಟಕದಲ್ಲಿ ಪ್ರಚಲಿತ ಇದ್ದಿರಲಾರದೆಂದಂ 
ತಿಳಿಯುತ್ತದೆ. ಆದರೆ ಆಗಿದ್ದ ಘಟಿಕಾಸ್ಥಾನಗಳಲ್ಲಿ 
ವಾದ ವಿವಾದಗಳು ನಡೆಯುತ್ತಿದ್ದಂದರ ಬಗೆಗೆ ಶಾಸನ 
ಗಳು ತಿಳಿಸುತ್ತವೆ ಮತ್ತು ಈ ಕಾಲದ ಶಾಸನಗಳಲ್ಲಿ 
ಯಾಗ-ಯಜ್ಞಗಳ ಬಗೆಗೆ ಹೆಚ್ಚಿನ ವಿವರಗಳು ದೊರೆ 
ಯುವುದನ್ನ್ನ ಕಂಡಾಗ ಸರಸ ಒತಿದೇವಿಯನ್ನು ಅವರಂ 
ಶಬ್ದ ಪ್ರಕ್ರಿಯೆಗಳಿಂದಲೇ ಆರಾಧಿಸುತ್ತಿದ್ದಿರಬೇಕೆನ್ನಿಸಂ 
ತ್ತದೆ, 


ಗಾತ 


ಮುಂದೆ ಬಾದಾಮಿ ಚಾಳುಕ್ಕರ ಕಾಲದ ಹಲ 
ವಾರು ದೇವಾಲಯಗಳು, ನೂರಾರು ಶಿಲ್ಪಗಳು ಇಂದು 
ಉಳಿದಿರುವುವಾದರೂ ಸರಸ್ವತಿಯ ಬಿಡಿಶಿಲ್ಪಗಳು 


ಕಾಣಬರದಿರುವುದು ಆಶ್ಚರ್ಯಕರವಾಗಿದೆ. ಆ ಕಾಲ 
ದಲ್ಲಿನ ಸಂಸ್ಕೃತ ಸಾಹಿತ್ಯದಲ್ಲಿ ಸರಸ್ವತಿಯನ್ನು "ಪ್ರತಿಭಾ 
ಜೇತನ'ವೆಂದೂ *"ನಾದವುಯೀ'ಯೆಂದಾ ವರ್ಣಿಸ 
ಲಾಗಿದೆ.5 ಆದರೆ ಅವಳ ಶಾರೀರಿಕ ವರ್ಣನೆ ಇಲ್ಲಿ 
ಕಾಣಸಿಗುವುದಿಲ್ಲ. ಸುಮಾರು ಇದೇ ಕಾಲಕ್ಕೆ ಸೇರ 
ಬಹುದಾದ ಈ ಐಹೊಳೆಯ ರಾವಳಫಡಿ ಗುಹೆಯಲ್ಲಿ 
ಗಂಗಾಧರಮೂರ್ತಿಯ ಉಬ್ಬುಶಿಲ್ಪವಿದೆ. ಇಲ್ಲಿಯ 
ಶಿವನ ಶಿರದ ಮೇಲ್ಭಾಗದಲ್ಲಿರುವ ಕಮಲದಲ್ಲಿ ವಯರಂ 
ಸ್ತ್ರೀದೇವತೆಗಳು ಕೈ ಮುಗಿದುಕೊಂಡಿರುವಂತಿದೆ, 
ಇವರು ಜಲದೇವತೆಗಳಾದ ಗಂಗಾ, ಯಮುನಾ, 
ಸರಸ್ವತಿ ದೇವಿಯರಾಗಿ _ತೋರಂವರೆಂದು ಎ. ಎಂ. 
ಅಣ್ಣಿಗೇರಿಯವರು ತಿಳಿಸಿರುತ್ತಾರೆ. ಇದರಿಂದ ಸರಸ್ವತಿ 
ಯನ್ನ ದೇವಿಯ ಸ್ನ ಶೈರೂಪದಲ್ಲಿ ಬಿಡಿಶಿಲ್ಪ ಗಳಲ್ಲಿ ಬಿಡಿಸಿ 
ಆರಾಧಿಸುವ ಕಲ್ಪನೆ ಆಗಿರಲಿಲ್ಲವೆಂದು ಭಾವಿಸಬಹಂ 
ದಾಗಿದೆ. 


ಸುವರಾರು ೮೯ನೇ ಶತವಣನದ ಹೊತ್ತಿಗೆ 
ಕರ್ನಾಟಕವು ಕಲೆ ಮತ್ತು ಸಾಹಿತ್ಯದಲ್ಲಿ ಹೆಚ್ಚಿನ ಪ್ರಗತಿ 
ಯನ್ನು ಸಾಧಿಸಿತ್ತು. ಸಂ. ೮ನೇ ಶತವಕಾನದ ಕನ್ನಡ 
ಸಾಹಿತ್ಯದ ಮೊದಲ ಗ್ರಂಥವಾದ "ಕವಿರಾಜವಕಾರ್ಗ' 
ದಲ್ಲಿ ಕವಿಯು, 


'ಶ್ರೀವಿಶದವರ್ಣಿ ಮಧುರಾ 

ರಾವೋಚಿತೆ ಚತುರ ರುಚಿರ ಪದರಚನೆ ಚಿರಂ ॥ 
ದೇವಿ ಸರಸ್ವತೀ ಹಂಸೀ 

ಭಾವದೆ ನೆಲೆಗೊಳ್ಗೆ ಕೂರ್ತು ಮನ್ಮಾನಸದೊಳ್‌॥ 


ಎಂದು ಸ್ತುತಿಸಿದ್ದಾನೆ. ಆದರೆ ಇಲ್ಲಿಯೂ ಅವಳನ್ನು 
“ಪ್ರತಿಭೆ', “ಚೇತನ”ವೆಂಬಂತೆಯೇ ಭಾವಿಸಲಾಗಿದೆ. 
ಕವಿ ಪಂಪನು “ಆದಿಪುರಾಣ'ದಲ್ಲಿ “ಪರಮ ಜಿನೇಂದ್ರ 
ವಾಣಿಯೆ ಸರಸ್ತ ಓತಿ ಬೇಣದಂ ಪೆಣ್ಣರೂಪಮಂ ಧರಿಯಿಂಸಿ 
ನಿಂದುದಲ್ತೆ” ಎಂದಿದ್ದು, ೧೦ನೇ ಶತವಕಾನದ ಹೊತ್ತಿಗೆ 


4 Elements of Jaina 1001087001), pp. 112-113 
5 ಚತುರ್ಮುಖ ಮುಖಾಂಭೋಜ ವನಹಂಸ ವಧೂರ್ಮಮ ಟ 
ಮಾನಸೇ ರಮತಾಂ ನಿತ್ಯಂ ಸರ್ವಶುಕ್ಲಾ-ಸರಸ್ಥ ತೀ ॥ (ದಂಡಿ: ಕಾವ್ಯಾದರ್ಶ) 


6 ಏಹೊಳೆ : ಸಂಸ್ಕೃತಿ ಮತ್ತು ಕಲೆ, ಪು. ೬೮ 


ಇತಿಹಾಸ ದರ್ಶನ 


x 


ಹ 


ರಸ್ವತಿಗೆ ಸ್ವರೂಪ `ನಿರ್ದಿಷ್ಟತೆ ಇತ್ತೆಂದಂ ತಿಳಿದುಬರು 
ದೆ. 


Wl 


ಸುವಕಾರು ೧೧ನೇ ಶತವರಾನದ ನಂತರದಲ್ಲಿ ಇದ್ದ 
ಕ್ಕಿದ್ದಂತೆ ಸರಸ್ವತೀ ಆರಾಧನೆ ಹೆಚ್ಚು ಪ್ರಚಲಿತ 
ವಾದಂತೆ ಕಾಣಬರುತ್ತದೆ. ಕೆಲವೆಡೆ ಸರಸ್ವತಿದೇವಿ 
ಗಾಗಿಯೇ ಕಟ್ಟಲಾಗಿರುವ ಸುಂದರ ದೇವಾಲಯಗಳೂ 
ಇವೆ. ಇದಕ್ಕೆ ಎರಡು ಕಾರಣಗಳನ್ನು ತೋರಿಸಬಹುದು: 
೧. ವೇದ, ಪುರಾಣಗಳು ಸರಸ್ವತಿಯನ್ನು ಬ್ರಹ್ಮನ 
ಶಕ್ತಿ ಎಂದೂ ತಿಳಿಸುತ್ತವೆ. ಇದರಿಂದ ಬ್ರಹ್ಮೇಶ್ವರ 
ದೇವಾಲಯದ ಬಳಿ ಬರುವ ದೇವಿ ಆಲಯವು ಸರಸ್ವತೀ 
ದೇವಾಲಯವಾಗಿ ಪರಿಣವಿಂಸಿರುವುದು. ಉದಾಹರಣೆ: 
ಅಬ್ಬಲೂರಿನ ಬ್ರಹ್ಮೇಶ್ವರ ಮತ್ತು ಗದಗಿನ ತ್ರಿಕೂಟೇ 
ಶ್ವರ ದೇವಾಲಯಗಳು. : ೨. ಹೊಯ್ಸಳರ ಕಾಲದ 
ಅನೇಕ ದೇವಾಲಯಗಳ ನವರಂಗದಲ್ಲಿ ಸರಸ್ವತೀ 
ಮೂರ್ತಿಗಳನ್ನು ಸ್ಥಾಪಿಸಿರುವುದು. 


ಹೊಯ್ಸಳರ ಕಾಲದ ಶಿಲ್ಪಗಳಲ್ಲಿ ಕೆಲವರು 
ತಮ್ಮನ್ನು "ಸರಸ್ವತೀ ಗಣದಾಸಿ” ಎಂದೂ ಹೇಳಿಕೊಂಡಿ 
ದ್ದಾರೆ. ಇವರು ವಿದ್ಯಾವಂತರೂ ಕುಶಲಿಗಳೂ ಆಗಿದ್ದ 
ರೆಂದು ತಿಳಿದುಬರುತ್ತದೆ. ಆಗ ಜೈನಧರ್ಮದ ಮೂಲ 
ಸಂಘದ “ಸರಸ್ವತಿ ಗಣ'ವೆಂಬ ಶಾಖೆಯೊಂದು ಪ್ರಚಲಿತ 
ದಲ್ಲಿತ್ತು. ಈ ಎಲ್ಲ ಅಂಶಗಳಿಂದ ಸರಸ್ವತೀ ಆರಾಧ 
ನೆಯಂ ಕರ್ನಾಟಕದಲ್ಲಿ ಸುವಕಾರು ೧೧-೧೨ನೇ ಶತಮಾನ 
ದಲ್ಲಿ ಹೆಚ್ಚು ಪ್ರಚಲಿತವಾಗಿತ್ತೆಂದು ಹೇಳಬಹುದು. 


ಕರ್ನಾಟಕದಲ್ಲಿ ದೊರೆತಿರುವ ಸರಸ್ವತಿದೇವಿಯ 
ಶಿಲ್ಪಗಳನ್ನು ಗಮನಿಸಿದರೆ, ಗದಗಿನ ಸರಸ್ವತೀ ದೇವಾಲ 
ಯದ ಗರ್ಭಗೃಹದಲ್ಲಿರುವ ಸರಸ್ವತಿಯು ಪದ್ಮಪೀಠದ 
ಮೇಲೆ ಪದ್ಮಾಸನ ಭಂಗಿಯಲ್ಲಿ ಕುಳಿತಿದ್ದು ಳೆ.ಇವಳು ಧರಿ 
ಸಿರುವ ಕರಂಡವಂಕುಟವು ಸುಂದರವಾಗಿದ್ದೂ, ಅದರ 
ಕರ್ಣಪುಷ್ಪ, ಮುಕ್ತಾಫಲಗಳನ್ನು ಬಿಡಿಬಿಡಿಯಾಗಿ ಕೆತ್ತ 
ಲಾಗಿದೆ. ದೇವಿಯ ಕಿವಿಗಳಲ್ಲಿ ಮಕರಕುಂಡಲಗಳೂ 
ಕೊರಳಲ್ಲಿ ಎರಡು ಕಂಠಿಕೆಗಳೂ ಸುಂದರವಾದ ಉರ 
ಹಾರವೂ ಇವೆ. ಈ ದೇವಿಯು ಛನ್ನವೀರವನ್ನೂ ರತ್ನದ 
ಬಾಹುಪೂರಗಳನ್ನೂ ಧರಿಸಿದ್ದಾಳೆ. ಅವಳ ತೋಳಿನಲ್ಲಿ 


7 E.C., Vol. XV, 81. 257, 1140 A.D- 


ಪಿಕ 


ರುವ ಕೇಯೂರಗಳಂ ಎದ್ದು ಕಾಣುವಂತಿಲ್ಲ. ದೇವಿಯಂ 
ಕೈಗಳು ಮುರಿದಿದ್ದು, ವಿವರಗಳು ತಿಳಿಯುವುದಿಲ್ಲ. 
ದೇವಿಗೆ ಶಿರದಲ್ಲಿ ಅಲಕಚೂಡಕದ ಅಲಂಕಾರವಿದೆ. 
ಸುರುಳಿ ಕೂದಲು ಭುಜದ ಮೇಲೂ ಹರಡಿದೆ. ಕತ್ತಿ 
ನಲ್ಲಿ ಕಂಠಿಕೆ, ಏಕಾವಳಿ, ಶ್ರಿವಳಿಗಳಲ್ಲದೇ ಎರಡು ಸುಂದರ 
ವಾದ ಪದಕದ ಹಾರಗಳಿವೆ. ಉರಹಾರವಲ್ಲದೇ ಭುಜ 
ಗಳ ಮೇಲಿಂದ ವಸ್ತ್ರದಂತೆ ಹಾಕಿರುವ ವಂಣಿವರಾಲೆ 
ಯೊಂದನ್ನು ದೇವಿ ಧರಿಸಿರುತ್ತಾಳೆ. ವಿಶೇಷವಾಗಿ 
ಛನ್ನವೀರವನ್ನು ಇಲ್ಲಿ ಕಾಣುತ್ತೇವೆ. ಪಟ್ಟಿಯಂತಹ 
ಯಜ್ಞೋಪವೀತವೂ ಇದೆ. ಕಟಿಸೂತ್ರವನ್ನು ಬಿಡಿಸಿರು 
ವರಲ್ಲದೇ ಚಿತ್ತಾರದ ವಸ್ತ್ರವು ಮೊಣಕಾಲವರೆಗೆ ಬಿಡಿಸ 
ಲಾಗಿದೆ. ಕಾಲಿನಲ್ಲಿ ಐದು ಕಡಗಗಳು, ಚೈನಂ, 
ಕಾಲುಂಗುರಗಳಿವೆ. ಕೈಗಳು ಮರಿದಿದ್ದು ಹೆಚ್ಚಿನ ವಿವರ 
ಗಳು ತಿಳಿದಂಬರುತ್ತಿಲ್ಲ. ಇಂಥ ದೇವಿಯು ಭದ್ರಪೀಠದ 
ಮೇಲೆ ಮಂಡಿಸಿದ್ದಾಳೆ. ಪೀಠದ ಮಧ್ಯಭಾಗದಲ್ಲಿ 
"ಹಂಸಲಾಂಛನ'ವಿದೆ. ಪೀಠದ ಸುತ್ತ ನರ್ತನಭಂಗಿ 
ಯಲ್ಲಿರುವ ಸಣ್ಣ ಸಣ್ಣ ಬಿಂಬಗಳಿರುವುದು ಆಶ್ಚರ್ಯಕರ 
ವಾಗಿದೆ. ಪೀಠದ ಎರಡೂ ಅಂಚಿನಲ್ಲಿ ಆನೆಯನನ್ನ 
ಬಿಡಿಸಲಾಗಿದೆ. 


ಅಬ್ಬಲಾರಿನಲ್ಲಿರಂವ ಬ್ರಹ್ಮೇಶ್ವರ ದೇವಾಲಯದ 
ಮುಂಭಾಗದಲ್ಲಿಯೂ ಸರಸ್ವತಿ ಬೇವಾಲಯವಿದ್ದು, 
ಇಲ್ಲಿರುವ ದೇವಿಯ ಶಿಲ್ಪವು ಬಹು ಸುಂದರವಾಗಿದೆ. 
ದೇವಿಯನ್ನಾವರಿಸಿರುವ ಮಕರತೋರಣದ ಮಕರದ 
ಮೇಲೆ ಯಕ್ಷರನ್ನು ಬಿಡಿಸಲಾಗಿದೆ. ತೋರಣದ ಕೆಳ 
ಭಾಗದಲ್ಲಿ ಚಾಮರಧಾರಿಗಳಿದ್ದಾರೆ. ದೇವಿಯ ಕರಂಡ 
ಮಕಂಟವು ಬಿಡಿಬಿಡಿಯಣಾಗಿ ಬಿಡಿಸಲಾಗಿರುವ ರತ್ನಮಯತ 
ಕಿರೀಟವಾಗಿದೆ. ಕಿವಿಗಳಲ್ಲಿ ಮಕರಕುಂಡಲಗಳನ್ನೂ 
ತೋಳಿನಲ್ಲಿ ಭುಜಕೀರ್ತಿ ಮತ್ತು ಕೇಯೂರಗಳನ್ನೂ 
ಕಾಣುತ್ತೇವೆ.) ದೇವಿಯು ಕೊರಳಿನಲ್ಲಿ ಕಂಠಿಕೆಯನ್ನ 
ಲ್ಲದೇ ಎರಡು ಹಾರಗಳನ್ನೂ ಧರಿಸಿದ್ದಾಳೆ. ಚತುರ್ಭುಜ 


ಳಾದ ದೇವಿಯು ಕ್ರಮವಾಗಿ ಬಲಕೆಳಗೈಯಲ್ಲಿ ಚಿನ್ಮೂದ್ದೆ 


ಯಲ್ಲಿ ಅಕ್ಷವಕಾಲೆಯನ್ನೂ ಮೇಲಿನ ಬಲಗೈಯಲ್ಲಿ 


ಅಂಕುಶವನ್ನೂ ಎಡ ಮೇಲ್ಸೆ ಯಲ್ಲಿ ಪಾಶವನ್ನೂ ಕೆಳ 


ಎಡಗೈಯಲ್ಲಿ ಪುಸ್ತಕವನ್ನೂ ಹಿಡಿದಿದ್ದಾಳೆ... ಇದರ 


ಇತಿಹಾಸ ದರ್ಶನ 


ಶಿಲ್ಪವಿನ್ಯಾಸವು. ಕಲ್ಮಾಣಿ 
ದಾಗಿದೆ. 


ಚಾಲುಕ್ಕರ ಶೆ ಕಲಿಯ 


ಹೀಗೆಯೇ, ಹಳೆಬೀಡಿನ ಬಳಿ ಇರುವ ಅಡ 
ಗೂರಿನ ಲಕ್ಷ್ಮೀನಾರಾಯಣ ದೇವಾಲಯ ತ್ರಿಕೂಟಾ 
ಚಲವಾಗಿದ್ದು, ಇದರ ಎಡಭಾಗದ ಗರ್ಭಗೃಹದಲ್ಲಿ ಸರ 
ಸ್ವತಿಯ ಬಿಂಬವಿದೆ. ಇದು ಹೊಯ್ಸಳರ ಶೈಲಿಯ 
ಸರಸ್ವತಿಯ ಪೂರ್ಣಶಿಲ್ಪವಾಗಿದೆ. ಇಲ್ಲಿ ನಾಲ್ಕು 
ಸಾಲಿನ ಪುಷ್ಪವಲ್ಲಿ ಮೊದಲಾದ ಪಟ್ಟಿಕೆಗಳಿಂದ ಕೂಡಿದ 
ಸುಂದರವಾದ ಮಕರತೋರಣದ ಕೆಳಗೆ, ದೇವಿಯು 
ಪದ್ಮಪೀಠದ ವೇಲೆ ಮಂಡಿಸಿದ್ದಾಳೆ. ದೇವಿಗೆ ಶಿರಶ್ವಕ್ರ 
ವಲ್ಲದೆ, ಸುಂದರವಾದ ರತ್ನದ ಕರಂಡಮಕ:ಟವೂ 
ಇದೆ. ಅಲಕಚೂಡಕದ ವರಾದರಿಯ ಕೇಶವನ್ನು ಬಿಡಿಸ 
ಲಾಗಿದೆ. ಕಿವಿಗಳಲ್ಲಿ ಮಕರಕುಂಡಲಗಳಿವೆ. ತೋಳಿನಲ್ಲಿ, 
ಮಣಿಯುಕ್ತವಾದ ಬಾಹುಪೂರ ಮತ್ತು ಕೇಯೂರ 
ಗಳೂ ಕೈಗಳಲ್ಲಿ ಸಣ್ಣ ಸಣ್ಣ ಬಳೆಗಳೂ ಕಡಗಗಳೂ 
ಇವೆ. ಎಡಭುಜದಿಂದ ಬಲಭಾಗದ ಕಡೆಗೆ ಹಾದಂ 
ಹೋಗಿರುವಂತೆ ಯಜ್ಞೋಪವೀತವನ್ನು ಬಿಡಿಸಲಾಗಿದೆ. 
ಕಾಲುಗಳಲ್ಲಿ ಎರಡು ಎರಡು ಬಳೆಗಳೂ ಬೆರಳುಗಳಲ್ಲಿ 
ಉಂಗುರಗಳೂ ಇವೆ.ಕಾಲುಗಳಲ್ಲಿ ಗೆಜ್ಜೆ, ಚೈನುಗಳಂ ಇವೆ. 
ಇಲ್ಲಿ ದೇವಿಯು ಪದ್ಮಾಸನ ಭಂಗಿಯಲ್ಲಿ ಕುಳಿತಿದ್ದಾಳೆ. 
ಚತುರ್ಭುಜೆಯಾದ ದೇವಿಯ ಕೈಗಳಲ್ಲಿ ಕೆಳಬಲಗೈಯಲ್ಲಿ 
ಚಿನ್ಮುದ್ರೆಯಲ್ಲಿ ಅಕ್ಷವಕಾಲೆಯನ್ನು, ಬಲಮೇಲ್ಗೈಯಾಲ್ಲಿ 
ಅಂಕುಶವನ್ನು, ಎಡಮೇಲ್ಗೈಯಲ್ಲಿ ಪಾಶ ಮತ್ತು ಎಡ 
ಕೆಳಗೈಯಲ್ಲಿ ಪುಸ್ತಕಗಳನ್ನು ಕಾಣಂತ್ತೇವೆ. ಇಲ್ಲಿ ದೇವಿಯ 
ಕೈಯಲ್ಲಿ ಪದ್ಮಚಿಹ್ನೆಯನ್ನು ಬಿಡಿಸಿದ್ದಾರೆ. ಅಕ್ಷ 
ವಕಾಲೆಯ ವಂಣಿಗಳಂ ರುದ್ರಾಕ್ಷಿಯಂತೆ ಬಿಡಿಸಲಾಗಿದ್ದು, 
ಬಿಡಿಬಿಡಿಯಾಗಿ ಬಿಡಿಸಿದೆ... ಪಾಶದ ಮೇಲ್ಭಾಗದಲ್ಲಿ 
ಕೀರ್ತಿಮುಖದ ಅಲಂಕಾರವಿದೆಯಲ್ಲದೆ ಅಂಕಂಶಕ್ಕೆ ಮಣಿ 
ಯುಕ್ತವಾದ ಹಿಡಿಕೆಯಿದೆ. ಈ ವಿಶೇಷವಾದ ಕುಸುರಿ 


8 


9 
10 


ಪ್ರಥಮಂ ಭಾರತೀ ನಾಮಂ ದ್ವಿತೀಯಂ ಚ ಸರಸ್ವತೀ 1 
ನವಮಂ ಬುದ್ಧಿಧಾಶ್ರೀ ಚ ದಶಮಂ ವರದಾಯಿನೀ 1 
ಏಕಾದಶಂ ಕ್ಷುದ್ರಘಂಟಾ ! ದ್ವಾದಶಂ ಭುವನೇಶ್ವರೀ ॥ 


ಟಿ. ಆರ್‌, ಮಹಾದೇವಯ್ಯ (ಸಂ) : ನಾಂದಿ, ಶ್ಲೋ. 


ಅಳಿದುಳಿದ ಹಂಪೆ, ಪು. ೨೭ 


ಇತಿಹಾಸ ದರ್ಶನ 


ಕೌಶಲ್ಯವು, ಶಿಲ್ಪವು ಹೊಯ್ಸಳರ ಶೈಲಿಯದೆಂದು ಸಾರಿ 
ಹೇಳುವಂತಿದೆ. 


ಹಂಪೆಯ ವಿರೂಪಾಕ್ಷ ದೇವಾಲಯದ ಆವರಣ 
ದಲ್ಲಿ ಹೊಯ್ಸಳರ ಶೈಲಿಯನ್ನು ಅನುಕರಿಸಿ ಕಟ್ಟಲಾಗಿ 
ರುವ ಭುವನೇಶ್ವರಿ. ದೇವಾಲಯವಿದೆ. ಆದರೆ ಇಲ್ಲಿಯ ' 
ಶಿಲ್ಪದ ಬಗೆಗೆ ಹೆಚ್ಚಿನ ವಿವರಗಳು ತಿಳಿದುಬರುತ್ತಿಲ್ಲ. 
ಈ ಬಿಂಬವನ್ನು “ಭುವನೇಶ್ವರಿ? ಎಂದಂ ಕರೆಯುವರಂ. 
ಆದರೆ "ಭುವನೇಶ್ವರಿ ಎಂಬುದಂ ಸರಸ್ವತಿಯ ದ್ವಾದಶ 
ನಾವಕಾವಳಿಯಲ್ರಿ ಕಾಣಸಿಗುವ ಹನ್ನೆರಡನೇ ಹೆಸರೆಂದು 
ಸ್ತೋತ್ನ ಗಳು ತಿಳಿಸುತ್ತವೆ. ಇದರಂತೆ ಭುವನೇಶ್ವರಿ 
ಶತಕವೆಂಬ ಕಾವ್ಯದಲ್ಲಿ ಕವಿಯು ದೇವಿಯನ್ನು ಹೀಗೆಂದು 
ವರ್ಣಿಸಿದ್ದಾನೆ : 


ಶ್ರೀ ಪರಮೇಶ್ವರಿ ಗಗನದಂತೆ ವಿರಾಜಿಪುದೇನಂ 
ನೀಂ ಜಗ 

ರಾಜಹಂಸಗಮನಾಂಚಿತೆ ವಿಶ್ರುತ 
ತಾರಾಕೋಪ ಸಂ 


ದೀಪನೆ ಸತ್ಪಯೋಧರ ವಿಡಂಬನಶೋಭಿತೆ 
ದಿವ್ಯರೂಪೆ 
ಪಂಪಾಪುರವಂಂದಿರೆ ವರದೆ ಸುಂದರೆ ನೀಂ 


ಭುವನೈಕ ನಾಯಕಿ 13 


ಇಲ್ಲಿ ಕವಿ ಬಳಸಿರುವ "ಜಗದ್ದ್ವಾಪಕೆ' “ರಾಜ 
ಹಂಸ ಗವಂನಾಂಚಿತೆ? “ದಿವ್ಯರೂಪೆ?- ಮೊದಲಾದ ಗಂಣ 
ವಾಚಕಗಳು ಸರಸ್ವತಿಯ ಲಕ್ಷಣಗಳೇ ಆಗಿವೆ. ಡಾ| 
ವಸುಂಧರಾ ಫಿಲಿಯೋಜಾರವರು ತಮ್ಮ ಗ್ರಂಥದಲ್ಲಿ, 
*ಭುವನೇಶ್ವರಿ'ಯನ್ನೇ ವಿಜಯನಗರದ ಕಾಲದಲ್ಲಿ “ಚಿಕ್ಕ 
ಪಂಪಾದೇವಿ' ಎಂದಂ ಕರೆಯುತ್ತಿದ್ದರೆಂದು ತಿಳಿಸಂ 
ತ್ವಾರೆ.10 *ಹರಿಶ್ಚಂದ್ರಕಾವ್ಯ'ದಲ್ಲಿ ರಾಘವಾಂಕನು ಸರ 
ಸ್ವತಿಯನ್ನೇ ಪಂಪಾಂಬಿಕೆಯೆಂದು ಕರೆದಿದ್ದಾನೆ : 


ಸಂ. ೪೫೦, ಪು. ೧೧೭ 


ಓಹ 


ವಾಣಿಯರಿವಿನ ಬೆಳಗು ಮುಕುತಿವನಿತೆಯ 
ಮಂಡಿಯ 
ವಕಾಣಿಕಂ ಸರ್ವಮಂತ್ರಾದಿ ಪಂಚಾಕ್ಷರಿಯ 
ಪ್ರಾಣ ಮಂಗಳದಮನೆ ದೇವಲೋಕದ ಜನ್ಮ 
ಭೂಮಿ ತಾವರೆಗಣ್ಣನ ! 
ರಾಣಿಯೆಸೆವೋಲೆವಾಗ್ಯಂ ಸರ್ವಸಿದ್ಧಿಗಳ 
ತಾಣಂ ವಿರೂಪಾಕ್ಷನಂನ್ನ ತೈಶ್ವರ್ಯದ 
ಕ್ಷೋಣಿ ಪಂಪಾಂಬಿಕೆ ಮದೀಯ ಮಂತಿಗೀಗೆ 
ಪ್ರಸನ್ನತೆಯನುತ್ಸವದೊಳಂ ॥ (೧-೨) 


ಇದಲ್ಲದೆ, ವಿಜಯನಗರ ಕಾಲದ ಅನೇಕ ಶಾಸನ 
ಗಳು “ಶ್ರೀ ಸರಸ್ವತೀಭ್ಯಾಂ ನವಂ ಎಂದೇ ಆರಂಭ 
ವಾಗುತ್ತವೆ. ಇದರಂತೆ “ಭಂವನೇಶ್ವರಿ'ಯೇೋ ಆಗ 
ನಾಡದೇವಿಯಕಾಗಿದ್ದುದನ್ನು ಗಮನಿಸಿದರೆ, ಬಹುಶಃ 
ಇದು ಸರಸ್ವತಿ ಬಿಂಬವೇ ಆಗಿದ್ದಿರಬೇಕೆನ್ನಿಸುವುದು. 
ಈಗಲೂ ವಿರೂಪಾಕ್ಷ ದೇವಾಲಯದ ಆವರಣದಲ್ಲಿ 
ಮತ್ತೊಂದು ಸರಸ್ವತಿ ಶಿಲ್ಪವೂ ಇದೆ. ಇದು ೧೬ನೇ 
ಶತವರಾನದ ನಂತರದ ಕಾಲದ ಚಿಕ್ಕ ಮೂರ್ತಿ. 


ಹೀಗೆ ಸರಸ್ವತಿಗಾಗಿಯೇ ನಿರ್ಮಿತವಾಗಿರುವ 
ದೇವಾಲಯಗಳಲ್ಲದೆ, ಸುಂದರವಾದ ಸರಸ್ವತಿಯ ಬಿಡಿ 
ಶಿಲ್ಪಗಳಂ ಹಲವೆಡೆ ಕಾಣಬರುತ್ತವೆ. ಇಂತಹ ಶಿಲ್ಪಗಳಲ್ಲಿ 
ಬಾಗಳಿಯ ಸರಸ್ವತಿ ಶಿಲ್ಪವು ಪ್ರಸಿದ್ಧವಾದುದ್ದಾಗಿದ್ದೆ 
ಕಲ್ಯಾಣಿ ಚಾಲುಕ್ಕರ ಶ್ರೆ ಲಿಯ ಈ ಬಿಂಬದಲ್ಲಿ ದೇವಿಯಂ 
ಸುಂದರವಾದ ವಲ್ಲಿ, ಪ್ರಭಾವಳಿಯ ಕೆಳಗೆ ಶಿರಶ್ಚಕ್ರ 
ವುಳ್ಳ ಕರಂಡಮಕುಟವನ್ನು ಧರಿಸಿ ಪದ್ಮಾಸನದ ಮೇಲೆ 
ಕುಳಿತಿದ್ದಾಳೆ. ಇಲ್ಲಿ ಶಿರಶ್ಚಕ್ರ, ಕರಂಡಮಕುಟ 
ಗಳನ್ನು ಬಿಡಿಬಿಡಿಯಾಗಿ ಬಿಡಿಸಿದೆ. ದೇವಿಯ ಮುಂಡಿ 
ಅಲಕಚೂಡಕದ ವಕಾದರಿಯಲ್ಲಿದೆ. ಕೊರಳಿನಲ್ಲಿ ಕಂಠಿಕೆ 
ಯಲ್ಲದೆ ಎರಡಂ ಉರಹಾರಗಳೂ ಎರಡು ಪದಕದ 
ಹಾರಗಳೂ ಇವೆ. ದೇವಿಯ ನೀಳವಾದ ಕಾಯವನ್ನು 
ಹೊಂದಿದ್ದು, ತೋಳಿನಲ್ಲಿ ಸುಂದರವಾದ ಬಾಹುಪೂರ, 
ಕೇಯೂರಗಳನ್ನೂ ಕೈಗಳಲ್ಲಿ ರತ್ನಕಂಕಣಗಳನ್ನೂ ಎಲ್ಲಾ 
ಬೆರಳುಗಳಲ್ಲಿ ಉಂಗುರಗಳನ್ನೂ ಧರಿಸಿದ್ದಾಳೆ. ದೇವಿಯ 
ಕೈಗಳಲ್ಲಿ ಕ್ರಮವಾಗಿ ಅಕ್ಷವಕಾಲೆ, ಅಂಕುಶಪಾಶ, ಪುಸ್ತಕ 
ಗಳಿವೆ. ಕಾಲಿನಲ್ಲಿ ಗೆಜ್ಜೆಯಲ್ಲದೇ ಎರಡಂ-ಎರಡು 
ಅಂದಿಗೆಗಳೂ ಬೆರಳಿನಲ್ಲಿ ಉಂಗುರಗಳೂ ಇವೆ. 


೩೮ 


ಮಹಾಕೂಟದ ಮಹಾಕೂಟೇಶ್ವರ . ದೇವಾ 
ಲಯದ ಆವರಣದಲ್ಲಿರುವ ಪರಿವಾರ ದೇವತೆಗಳ ಗುಡಿ 
ಯೊಂದರಲ್ಲಿ ಇಂತಹದೇ ಬಿಂಬವೊಂದಿದೆ. ಈ ದೇವಿಯ 
ಪೀಠದ ಕೆಳಗೆ ಹಂಸಲಾಂಛನವೂ ಇದೆ. 


ಐಹೊಳೆಯ ವಿರೂಪಾಕ್ಷ ದೇವಾಲಯದ ಕಂಬ 
ವೊಂದರ ಮೇಲೆ ಸರಸ್ವತಿಯ ಉಬ್ಬುಶಿಲ್ಪವಿದೆ. ಇಲ್ಲಿ 
ದೇವಿಯ ಮುಂದಿನ ಎರಡು ಕೈಗಳು ಭಿನ್ನವಾಗಿದ್ದು, 
ಹಿಂದಿನ ಕೈಗಳಲ್ಲಿ ಪಾಶ, ಅಂಕುಶಗಳನ್ನು ಬಿಡಿಸಲಾಗಿದೆ, 
ಈ ದೇವಾಲಯವು ಸುವಕಾರು ಹನ್ನೊಂದನೇ ಶತ 
ವಕಾನದ ನಿವರ್ಕಾಣವಾಗಿದೆ. 


ಈ ಬಿಂಬಗಳಲ್ಲದೆ, ಹೊಯ್ಸಳರ ಕಾಲದ ಅನೇಕ 
ದೇವಾಲಯಗಳ ನವರಂಗದಲ್ಲಿ (ದೇವಕೋಷ್ಟಗಳಲ್ಲಿ) 
ಸರಸ್ವತಿಯ ಶಿಲ್ಪಗಳು ಕಾಣಸಿಗುತ್ತವೆ. ಅವುಗಳಲ್ಲಿ 
ಮುಖ್ಯವಾಗಿ ನಾಗಲಾಪುರ, ಕೋರವಂಗಲ, ನಂಗ್ಗೇ 
ಹಳ್ಳಿ, ಬಸರಾಳು, ಭದ್ರಾವತಿ, ಬೆಳವಾಡಿ, ಹಾರ್ನಹಳ್ಳಿ, 
ಮೊಸಳೆ, ಅರಳುಗುಪ್ಪೆ, ಜಾವಗಲ್ಲು, ಹೊಸಹೊಳಲು 
ಮೊದಲಾದ ದೇವಾಲಯಗಳನ್ನು ಹೆಸರಿಸಬಹುದು. 
ಈ ಎಲ್ಲಾ ದೇವಾಲಯಗಳಲ್ಲಿ ಕಾಣಬರುವ ಸರಸ್ವತಿಯ 
ಶಿಲ್ಪಗಳಿಲ್ಲ ಬಹುಮಟ್ಟಿಗೆ ಒಂದೇ ವಣದರಿಯಲ್ಲಿವೆ. ಪದ್ಮ 
ಪೀಠದ ಮೇಲೆ ದೇವಿಯು ಪದ್ಮಾಸನ ಭಂಗಿಯಲ್ಲಿ ಕುಳಿ 
ತಿರುತ್ತಾಳೆ.... ಸುಂದರವಾದ ಕರಂಡಮಂಕುಟವನ್ನೂ 
ಧರಿಸಿರುವ ದೇವಿಯ ಮಂಡಿ ಅಲಕಚೂಡಕದ ವರಾದರಿ 
ಯಲ್ಲಿರುತ್ತದೆ. ದೇವಿಯಂ ಕಿವಿಗಳಲ್ಲಿ ಮಕರಕಂಂಡಲ 
ಗಳನ್ನು /ರತ್ನಕುಂಡಲಿಗಳನ್ನೂ ಧರಿಸಿರುತ್ತಾಳೆ. ಕೊರ 
ಳಲ್ಲಿ ಕಂಠಿಕೆಯಲ್ಲದೆ, ಸುಂದರವಾದ ಪದಕದ ಹಾರ 
ಗಳನ್ನೂ ಉರಹಾರವನ್ನೂ ಯಜ್ಞೋಪವೀತವನ್ನೂ 
ಬಿಡಿಸಲಾಗಿರುತ್ತದೆ. ಮೇಖಲೆಯ ಮರುಕ್ತಾವಳಿ ಕೆಲ 
ವೆಡೆ ಕಾಲಿನವರೆಗೆ ಇಳಿಬಿದ್ದಿರುತ್ತದೆ.  ಬಿಡಿಬಿಡಿಯರಾಗಿ 
ಮಣಿಗಳಂತೆ ಬಿಡಿಸಿರುವ ರತ್ನದ ಕೇಯೂರಗಳು, 
ಬಾಹುಪೂರ, ಕಡಗಗಳಂ, ಅಂಗಂಲೀಯಂಕ, ಅಂದಿಗೆ 
ಮೊದಲಾದವು ಎಲ್ಲಾ ಬಿಂಬಗಳಲ್ಲೂ ಕಾಣಬರುವ ಆಭ 
ರಣಗಳಾಗಿವೆ.. ದೇವಿಯು ಬಲಕ್ಕಗಳಲ್ಲಿ ಕ್ರಮವಾಗಿ 
ಚಿನ್ಮುದ್ರೆಯಲ್ಲಿ ಅಕ್ಷವರಾಲೆಯನ್ನೂ ಮೇಲಿನ ಕೈಯಲ್ಲಿ 
ಅಂಕುಶವನ್ನೂ ಎಡಕ್ಕೆಗಳಲ್ಲಿ ಪಾಶ ಮತ್ತು ಕೆಳ 
ಗೈಯಲ್ಲಿ “ಪುಸ್ತಕ'ವನ್ನೂ ಹಿಡಿದಿರುತ್ತಾಳೆ. ಕೆಲವೆಡೆ 


ಇತಿಹಾಸ ದರ್ಶನ 


“ಛನ್ನವೀರ'ವನ್ನೂ ಬಿಡಿಸಿರುತ್ತಾರೆ. ಕೆಲವು ವರ್ತಿ 
ಗಳಂ ಸುಂದರವಾದ ಮಕರತೋರಣವನ್ನು ಹೊಂದಿವೆ. 
*ಶಿರಶ್ಚ ಕ್ರ? ಮತ್ತು "ಹಂಸಲಾಂಛನ'ವು ಎಲ್ಲಾ ಬಿಂಬ 
ಗಳಲ್ಲೂ ಕಾಣಸಿಗುವುದಿಲ್ಲ. ದೊಡ್ಡದಾದ ತೋರ 
ಹಾರವೊಂದು ಕಾಲುಗಳ ಬಳಿ ಅರ್ಧಚಂದ್ರಾಕಾರವಾಗಿ 
ಬಂದಿರುವುದನ್ನು ಎಲ್ಲಾ ಬಿಂಬಗಳಲ್ಲೂ ಕಾಣುತ್ತೇವೆ. 
ಆದರೆ ಈ ಸರಸ್ವತಿಶಿಲ್ಪಗಳು, ಶಿಲ್ಪಶಾಸ್ತ್ರಗ್ರಂಥಗಳು 
ಸೂಚಿಸುವ ಸರಸ್ವತಿಯ ಲಕ್ಷಣಗಳನ್ನು ಹೊಂದಿಲ್ಲದಿರು 
ವುದು ಆಶ್ಚ ರ್ಯಕರವಾಗಿದೆ. ಇಂತಹದೇ ಸರಸ್ವತಿಯ 
ಬಿಂಬಗಳನ್ನು ಜೈನಬಸದಿಗಳಲ್ಲೂ ಕಾಣುತ್ತೇವೆ. 


ಜೈನಧರ್ಮದಲ್ಲಿ “ಸರಸ್ವತಿ' ಯಂ ಮಹಾವೀರ 
ತೀರ್ಥಂಕರನ ಯಕ್ಷಿದೇವತೆಯಾಗಿ ಕಾಣಿಸಿಕೊಳ್ಳುತ್ತಾಳೆ. 
ಅತ್ಯಂತ ಪ್ರಾಚೀನವಾದ “ಸರಸ್ವತಿ” ಎಂಬ ಉಲ್ಲೇಖ 
ವುಳ್ಳ ಕಂಕಾಲಿದಿಣ್ಣೆಯ ಶಿಲ್ಪವು ವರ್ಧವಕಾನಚೈತ್ಯದ 
ಬಳಿ ದೊರೆತದ್ದು ಎಂಬುದು ಗಮನಾರ್ಹ.  ಶ್ವೇತಾಂ 
ಬರ ಪದ್ಧತಿಯಂತೆ ಈ ಯ್ಷಕ್ಷಿಯನ್ನು ಚಿತ್ರಿಸಿದಾಗ, 


ಇವಳ ಬಿಂಬವು ಮೆಲೆ ತಿಳಿಸಿದ “ಸರಸ ತಿ? ಶಿಲ್ಪದಂತೆ' 


ಕಾಣಸಿಗುತ್ತದೆ. ಹಳೇಬೀಡಿನ ಬಸದಿಯಲ್ಲೂ "ಸಿದ್ಧಾ 
ಯಿಕೆ' ಎಂದಂ ಕರೆಯಲ್ಪಡುವ ಇಂತಹ ಶಿಲ್ಪಗಳೇ ಇವೆ. 
ಜಿನನಾಥಪುರದ ಶಾಂತೀಶ್ವರ ಬಸದಿಯ ಹೊರಭಿತ್ತಿ 
ಯಲ್ಲಿ ಎರಡು ಸಿದ್ಧಾಯಿಕೆಯ ಬಿಂಬಗಳನ್ನು ಕಿತ್ತ 
ಲಾಗಿದೆ. ಹಾಗೆ ಶ್ರವಣಬೆಳಗೊಳದ ಭಂಡಾರಿಬಸ 
ದಿಯಂ ನವರಂಗದ ಕಂಬವೊಂದರ ಮೇಲೆ ಸಿದ್ಧಾ ಯಿಕೆಯ 
ಉಬ್ಬುಶಿಲ್ಪವಿದ್ದು » ಈ ಬಿಂಬವಿರುವ ಮಂಟಪವನ್ನು 
“ಸರಸ್ವತೀ ಮಂಟಪ?'ವೆಂದೇ ಶಾಸನವು ಉಲ್ಲೇಖಿಸಿದೆ.11 
ಇದರಂತೆ ವೈದಿಕಧರ್ವದಲ್ಲಿ “ಬ್ರಹ್ಮ'ದೇವರಿಗೆ ಪೂಜೆ 
ನಿಷಿದ್ಧವೆನಿಸಿನ್ನು, ಅವನ ಪತ್ನಿಯ ಸ [ರೂಪದಲ್ಲಿ ಗುರು 
ತಿಸುವ ಸರಸ್ವತಿಯ ಆರಾಧನೆಯ ಹೆಚ್ಚು ಪ್ರಚಲಿತ 
ವಾಗದಿರಲು ಕಾರಣವಿದ್ದಿರಬೇಕು. ಜೈನಧವರ್ಶಿ ಹೆಚ್ಚು 
ಪಸರಿಸಿದ ಕಾಲದಲ್ಲಿ ಅದರ ಯಕ್ಷದೇವತೆಗಳಲ್ಲೊಬ್ಬ 
ನಾದ ಬ್ರಹ್ಮದೇವರ ಶಿಲ್ಪಗಳೂ ಯಕ್ಷಿಯರಲ್ಲೊಬ್ಬ 
ಳಾಗಿದ್ದ ಸರಸ್ವತಿಯ ಶಿಲ್ಪಗಳೂ ದೇವಾಲಯಗಳಲ್ಲಿ 


ಪೂಜೆಗೊಂಡಿವೆ. ಆದರೆ ಈ ಎರಡು ಬಿಂಬಗಳು ಜೈನ 
ಧೆಶ್ಮದಲ್ಲೂ ತಮ್ಮ ಲಕ್ಷಣಗಳಲ್ಲಿ ವ್ಯತ್ಯಾಸವನ್ನು ಹೊಂದಿ 
ರಂವುದಿಲ್ಲ. ಇದರಂತೆ ಹೊಯ್ಸಳರ ಕಾಲದಲ್ಲಿ ವಿವಿಧ 
ಪ್ರಾಂತ್ಮಗಳ ಶಿಲ್ಪಿಗಳು ದೇವಾಲಯ ನಿರ್ಮಾಣದಲ್ಲಿ 
ಪಾಲ್ಗೊಂಡಿದ್ದರೆಂದು ತಿಳಿದಂಬರುತ್ತದೆ ಇದರಿಂದ 
ಬಹುಶಃ "ಸರಸ್ವತಿಗಣದಾಸಿ'ಗಳ ಸಮೂಹಕ್ಕೆ . ಸೇರಿದ್ದ 
ಶಿಲ್ಪಿಗಳು ಶಿಲ್ಪಕಾರ್ಯದಲ್ಲಿ ತೊಡಗಿದ ಕಡೆಯಲೆಲ್ಲ 
ಮೊದಲು ತಮ್ಮ ಆರಾಧ್ಯದೈವವಾಗಿದ್ದ ಸರಸ್ವತಿಯ 
ಶಿಲ್ಪವನ್ನು ಬಿಡಿಸಿ ನವರಂಗದಲ್ಲಿಟ್ಟು ಕೆಲಕಾಲ ಪೂಜಿ 
ಸಿರಬೇಕು,.. ಆನಂತರವೂ ಪೂಜೆಗೊಂಡಿದ್ದ ವಿಗ್ರಹ 
ವನ್ನು ತೆಗೆಯಲಾಗದೇ ಎಲ್ಲೆಡೆ ನವರಂಗದಲ್ಲಿ ಈಗಲೂ 
ಇಡಲಾಗಿದೆ. ಈ ಕಾರಣದಿಂದಲೇ ಹೀಗೆ ಕಾಣಬರುವ 
ಹಲವಾರು ಸರಸ್ವತೀ ಶಿಲ್ಪಗಳು ಶಾಸ್ತ್ರಗ್ರಂಥದ ಲಕ್ಷಣ 
ಗಳಿಗೆ ಅನುಗುಣವಾಗಿಲ್ಲವೆನ್ನಬಹುದು. 


ಹೊಯ್ಸಳರ ಕಾಲದಲ್ಲಿ ಕಲೆ ಮತ್ತು ಸಾಹಿತ್ಯವು 
ಹೆಚ್ಚು ವಿಕಾಸಗೊಂಡಿತೆನ್ನಬಹುದು. ದೇವಾಲಯ 
ಗಳಲ್ಲಿ ಸುವಕಾರು ೮೯ನೇ ಶತವಣನದಿಂದ ರಂಗ 
ಭೋಗದ ಸಂಪ್ರದಾಯವು ಪ್ರಚಲಿತದಲ್ಲಿತ್ತು. ಸುವಕಾರು 
೧೦-೧೧ನೇ ಶತಮಾನದಲ್ಲಿ ಅನೇಕ ಬಿಂಬಗಳನ್ನು ನಾಟ್ಯ 
ಭಂಗಿಗಳಲ್ಲಿ ಬಿಡಿಸುತ್ತಿದ್ದರು. ಹೀಗೆ ಸರಸ್ವತಿಯನ್ನು 
ನಾಟ್ಯಭಂಗಿಯಲ್ಲಿ ಬಿಡಿಸಿರುವ ಅನೇಕ ಶಿಲ್ಪಗಳನ್ನು 
ಹೊಯ್ಸಳರ ದೇವಾಲಯದ ಹೊರಭಿತ್ತಿಗಳಲ್ಲಿ ಕಾಣು 
ತ್ತೇವೆ, ಉದಾಹರಣೆಗೆ, ಹಳೇಬೀಡಿನ ಹೊಯ್ಸಳೇಶ್ವರ 
ದೇವಾಲಯ, ಬಸರಾಳಿನ ಮಲ್ಲಿಕಾರ್ಜುನ ದೇವಾಲಯ, 
ಬೇಲೂರು, ಸೋಮನಾಥಪುರಗಳ ಕೇಶವ ದೇವಾ 
ಲಯಗಳ ಹೊರಭಿತ್ತಿಗಳಲ್ಲಿ ಸುಂದರವಾದ “ನಾಟ್ಕ ಸರ 
ಸ್ವತಿ'ಯ ಶಿಲ್ಪಗಳಿವೆ. ಈ ದೇವಿಯನ್ನ ಸಾಟ್ಯಭಂಗಿ 
ಯಲ್ಲಿ ಸಾವಕಾನ್ಯವಾಗಿ ೮ ಕೈ ಅಥವಾ ೧೬ ಕೈಗಳಿರು 
ವಂತೆ ಬಿಡಿಸಲಾಗಿದ್ದು, ಬಳಿಯಲ್ಲಿ ಗರಿಕೆದರಿರುವ ನವಿಲಾ, 
ಹಂಸವೂ ತಾಳವಾದಕಿಯರೂ ಇರುತ್ತಾರೆ. ಹೊಯ್ಸಳ 
ವಿಷ್ಣುವರ್ಧನನ ಪತ್ನಿ “ಶಾಂತಲೆ'ಗೆ "ನಾಟ್ಯಸರಸ್ವತಿ' 
ಎಂಬ ಅಭಿಧಾನವಿದ್ದಿತು ಹಾಗೂ ಅನೇಕ ಶಾಸನಗಳಲ್ಲಿ 


11- ಪಿ.ವಿ. ಕೃಷ್ಣಮೂರ್ತಿ : “ಚೆಂಗಾಳ್ವರ ಶಾಸನ”, ಕನ್ನಡ ಸಾಹಿತ್ಯ ಪರಿಪತ್ಪತ್ಪಿಕೆ, ಜೂನ್‌ ೧೯೮೨ ; ಹೀಗೆ ನವರಂಗದಲ್ಲಿ ಸರಸ್ವತಿ 
ಬಿಂಬಗಳಿದ್ದ ಹಲವು ದೇವಾಲಯಗಳಲ್ಲಿ ಈ ನವರಂಗ ಮಂಟಪಗಳನ್ನು ಸರಸ್ವತಿಮಂಟಪಗಳೆಂದೇ ಉಲ್ಲೇಖಿಸಲಾಗಿದೆ, 5.7,7- 


IX-1, ೧೨೮, ಕ್ರಿ.ಶ. ೧೦೬೫. 


ಇತಿಹಾಸ ದರ್ಶನ 


೭೯ 


ನೃತ್ಯ ಪ್ರವೀಣರನ್ನು ನಾಟ್ಯಸರಸ್ವತಿ ಎಂದೇ ಗುರುತಿಸ 
ಲಾಗಿದೆ.ಇಂತಹ ಶಿಲ್ಪಗಳನ್ನು ಕೆಲವೆಡೆ ಮಕರತೋರಣ 
ದಲ್ಲಿ ಮತ್ತು ಲಲಾಟಬಿಂಬಗಳಾಗಿ ಅಥವಾ ವಿತಾನಾ 
ಲಂಕರಣದಲ್ಲಿ ಬಳಸಲಾಗಿದೆಯಲ್ಲದೇ ಗರ್ಭಗೃಹ 


ದಲ್ಲೆಲ್ಲೂ ಕಾಣಬರುವುದಿಲ್ಲ. 


ಈ ದೇವಿಯ ಆರಾಧನೆಯ ವರಿಂದಿನ ಹಂತ 
ವನ್ನು ಗಮನಿಸಿದರೆ ಸುವಕಾರು ೧೪-೧೫ನೇ ಶತವರಾನದ 
ನಂತರದಲ್ಲಿ ನಿರ್ಮಾಣವಾಗಿರುವ ದೇವಾಲಯಗಳ ನವರಂಗ 
ದಲ್ಲಿ ಸರಸ್ವತಿಯ ಶಿಲ್ಪಗಳು ಕಾಣಬರುವುದಿಲ್ಲ. ಆದರೆ 
ಇದರಿಂದ ಸರಸ್ವತಿ ಆರಾಧನೆಯ ಪ್ರಭಾವವು ಕಡಿಮೆ 
ಯಕಾಯಿತೆಂದು ಹೇಳಲಾಗದ. ಬದಲಿಗೆ ಸುವಕಾರು 
೧೫-೧೬ನೇ ಶತವರಾನದಲ್ಲಿ ಕರ್ನಾಟಕದಲ್ಲಿ ಹಲವಾರು 
ಧಾರ್ಮಿಕ ಸ್ಥಿ ತ್ಕಂತರಗಳಾದವು. ಇದರ ಅಂಗವಾಗಿ 
ರಾವಕಾನಂಜಕೂಟ, ದಾಸಕೂಟ, ಶಿವಕೂಟ ಮೊದಲಾದ 
ಕೇಂದ್ರಗಳಲ್ಲಿ ಚರ್ಚೆ, ಸಭೆ ಮೊದಲಾದವು ನಡೆಯುತ್ತಿದ್ದು 
ವೆಂದಂ ತಿಳಿಯಣತ್ತದೆ. ಜನರ ಪ್ರತಿಭಾ ಪ್ರದರ್ಶನ 
ಕ್ಕಾಗಿಯೇ ವಿಜಯನಗರದ ಅರಸರು “ನವರಾತ್ರಿ” ಹಬ್ಬ 
ವನ್ನು ನಾಡಹಬ್ಬವನ್ನಾಗಿ ಆಚರಿಸಲು ಆರಂಭಿ 
ಸಿದ್ಧನ್ನು ಗಮನಿಸಬಹುದಾಗಿದೆ. ಈ ನವರಾತ್ರಿ 
ಕಾಲದಲ್ಲಿ ವಕಾಡುವ ವಿಶೇಷ ಪೂಜೆಗಳು ಪ್ರತಿದಿನವು 
ಸರಸ್ವತಿಯ ವಿವಿಧ ಅವತಾರಗಳನ್ನು ಪೂಜಿಸುವ ದಿನ 
ಗಳಾಗಿವೆ. ಇದಂ ಸರಸ್ವತಿ ಆರಾಧನೆಯು ಅಂದಿನಿಂದ 
ಇಂದಿನವರೆಗೆ ಉಳಿದಂಬಂದಿರುವ ಕ್ರಮವನ್ನು ಸೂಚಿಸಂ 
ತ್ತದೆ. ವಿಜಯನಗರದ ದೊರೆ ೨ನೇ ಹರಿಹರನ ಕಾಲ 
ದಲ್ಲಿ “ಸರಸ್ವತಿ-ಬ್ರಹ್ಮ'ರ ಲಾಂಛನವಿರುವ ನಾಣ್ಕಗಳನ್ನು 
ಟಂಕಿಸಿದ್ದನ್ನು ಕಾಣುತ್ತೇವೆ. ಇದೇ ಕಾಲದ ಹಲವಾರು 
ಶಾಸನಗಳಲ್ಲಿ “ಶ್ರೀ ಸರಸ್ವತೀಭ್ಯಾಂ ನವಂ” ಎಂಬ 
ಪ್ರಾರ್ಥನೆಯು ಕಾಣಬರುತ್ತದೆ. ಇದನ್ನು ಗಮನಿಸಿದರೆ 
ಬಹುಶಃ ಹಂಪೆಯ ಭುವನೇಶ್ವರಿ ದೇವಾಲಯವು ಈ 
ಕಾಲದಲ್ಲೇ ನಿರ್ಮಾಣಗೊಂಡಿದ್ದಿರಬಹಂದು. 


pee ರಾ 


ವಿಜಯನಗರದ ಅರಸರ ಕಾಲದಲ್ಲಿ ವರ್ಣಚಿತ್ರ 
ಕಲೆಯು ಬಹಳ ಪ್ರಗಶಿ ಹೊಂದಿತು. ಅಲ್ಲದೇ, ಈ 
ಸುಮಾರಿಗೆ ಅನೇಕ ಶಿಲ್ಪಶಾಸ್ತ್ರ ಗ್ರಂಥಗಳೂ ಬೆಳಕಿಗೆ 
ಬಂದಿದ್ದು, ವೈದಿಕ ಪರಂಪರೆಗನುಗುಣವಾಗಿ ನಿವರ್ಕಾಣ 
ಗೊಂಡ ಸರಸ್ವತಿಶಿಲ್ಪಗಳೂ ಕಂಡುಬರುತ್ತವೆ. ಲೇಪಾ 
ಕ್ಷಿಯ ವೀರಭದ್ರ ದೇವಾಲಯದ ಉಬ್ಬುಶಿಲ್ಪಗಳಲ್ಲಿ 
ಇಂಥ ಸರಸ ರತಿಯ ಬಿಂಬವಿದೆ, ಬೆಂಗಳೂರಿನ ಕಾಶೀ ವಿಶ್ಲೆ ಸೀ 
ಶ್ವರ ದೇವಾಲಯದ ಪ್ರಾಕಾರದಲ್ಲಿ ಈ ಕಾಲದ ಸರ 
ಸ್ವತಿಯ ಬಿಡಿಶಿಲ್ಪವೊಂದಿದ್ದು, ಹಿಂಗೈಗಳಲ್ಲಿ ಅಕ್ಷವರಾಲೆ, 
ಪುಸ್ತಕವನ್ನೂ ಮುಂಧಿನ ಕೈಗಳಲ್ಲಿ ವೀಣೆಯನ್ನೂ ಹಿಡಿ 
ದಿರುವಂತೆ ಬಿಡಿಸಲಾಗಿದೆ. ಈ ದೇವಿಯ ಪೀಠದ ಕೆಳಗೆ 
ಹಂಸಲಾಂಛನವೂ ಇದೆ. ಮೈಸೂರರಸರ ಕಾಲದಲ್ಲಿ 
ನಮಗೆ ಸರಸ್ವತಿಯು ಶಿಲ್ಪಗಳಿಗಿಂತ ವರ್ಣಚಿತ್ರಗಳಲ್ಲಿ 
ಹೆಚ್ಚಾಗಿ ರೂಪುಗೊಂಡಿದ್ದಾಳೆ. ಆದರೆ ಈ ವರ್ಣಚಿತ್ರ 
ಗಳಲ್ಲಿ ಕೆಲವೆಡೆ ಶಿಲ್ಪಶಾಸ್ತ್ರಾನಂಸಾರವಾಗಿ ಚಿತ್ರಿತವಾಗಿ 
ದ್ವರೆ,ಹಲವೆಡೆ ಚಿತ್ತಣಾಠನ ಸ್ವಕಲ್ಪನೆ-ಪ್ರಾಧಾನ್ಯತೆ ಪಡೆ 
ದಿದೆ. ಅವಳ ಎಲ್ಲಾ ಅಂಶಗಳೂ ವ್ಯಕ್ತಗೊಂಡಿರು 


ವಂತೆ, ನದಿತೀರದಲ್ಲಿ ನವಿಲಿನ ಮೇಲಿರುವಂತೆ, ಬಿಳಿ 


ತಾವರೆಗಳು ಕಾಲಬಳಿ ಪೀಠದೋಪಾದಿಯಲ್ಲಿರುವಂತೆ 
ಚಿತ್ರಿಸಲಾಗಿದ್ದು, ಕೈಗಳಲ್ಲಿ ಅಕ್ಷವಕಾಲೆ, ಪುಸ್ತಕಗಳೂ 
ಮುಂಗೈಗಳಲ್ಲಿ ವೀಣೆಯೂ ಇರುವಂತೆ ಬಿಡಿಸಿರುತ್ತಾರೆ. 
ಹೀಗೆ ೧೯-೨೦ನೇ ಶತವಕಾನದ ಹೊತ್ತಿಗೆ ಸರ್ವಲಕ್ಷಣ 
ಗಳನ್ನೂ ಅಭಿವ್ಯಕ್ತಿಸಂವ ಸರಸ್ವತಿಯ ಆಕಾರವು ಪ್ರಚಲಿತ 


ವಾಗಿದೆ ಎನ್ನಬಹುದಂ, 


ಒಟ್ಟಿನಲ್ಲಿ, ವೇದಗಳ ಕಾಲದಲ್ಲಿ ಆರಂಭವಾದ 
ಸರಸ್ವತೀ ಆರಾಧನೆಯು ಹೀಗೆ ನಿರಂತರವಾಗಿ ಗುಪ್ತ 
ಗಾಮಿನಿಯಾದರೂ ಚೈತನ್ಯದಾಯಿನಿಯಕಾಗಿ ಇಂದಿನ 
ವರೆಗೂ ಸಾಗಿ ಬಂದಿರುವುದನ್ನು ಗಮನಿಸಬಹಂ 
ದಾಗಿದೆ. * 


* ಸರಸ್ಥೆತಿಯ ಶಿಲ್ಪವೈವಿಧ್ಯದ ಬಗೆಗೆ ನನ್ನ ಗಮನ ಸೆಳೆದು ಪ್ರೇರೇಪಿಸಿ ಪ್ರೋತ್ಸಾಹಿಸಿದ ನನ್ನ ಗುರುಗಳಾದ ಡಾ$ ಆರ್‌. 
ಶೇಷಶಾಸ್ತ್ರಿ ಮತ್ತು ಶ್ರೀ ದೇವರಕೊಂಡಾರೆಡ್ಡಿಯವರಿಗೆ ನಾನು ಯಣಿಯಾಗಿರುವೆ. 


೮0 


ಇತಿಹಾಸ ದರ್ಶನ 


ಅನುಬಂಧ 


ಶಿಲ್ಪಶಾಸ್ತ್ರಗ್ರಂಥಗಳು ತಿಳಿಸುವ ಸರಸ್ವತಿಶಿಲ್ಪದ ಲಕ್ಷಣಗಳು:!2 
ಅಂಶುಭೇದಾಗಮ : 

ಸರಸ್ವತೀ ಚತುರ್ಹಸ್ತಾ ಶ್ವೇತಪದ್ಮಾ ಸವಂನ್ವಿತಾ । 
ಜಟಾಮಕುಟ ಸಂಯುಕ್ತಾ ಶುಕ್ಲವರ್ಣ ಸಿತಾಂಬರಾ ॥ 
ಯಜ್ಞೋಫವೀತ ಸಂಯುಕ್ತಾ ರತ್ನಕುಂಡಲ ಮಂಡಿತಾ । 
ವ್ಯಾಖ್ಯಾನಂ ಚಾಕ್ಷಸೂತ್ರಂ ಚ ದಕ್ಷಿಣೆ ತು ಕರದ್ವಯೆ । 
ಪುಸ್ತಕಂ ಪುಂಡರೀಕಂ ಚ ತ್ರಿನೇತ್ರಾ ಚಾರುರೂಪಿಣಿ ॥ 

ಯಜಾ ಗತ ಕೃತಸ್ಸರ್ವೆ ಮುನಿಭಿಃ ಸ್ಲೇವಿತಾ ವರಾ | 

ಏವಂ ಲಕ್ಷಣ ಸಂಯುಕ್ತಾ ವಾಗ್ದೇವಿ ಪರಿಕೀರ್ಶಿತಾ ॥ 


ಪೂರ್ವಕರಣಾಗಮ : 


ಶ್ವೇತ ಪದ್ಮಾಸನಾಸೀನಾಂ ಶುಕ್ಲವರ್ಣಂ ಚತುರ್ಭುಜಾಂ । 
ಜಟಾಮಕುಟಸಂಯುಕ್ತಾಂ ಮುಕ್ತಾಕುಂಂಡಲ ಮಂಡಿತಾಂ | 
ಯಜ್ಞೋಪವೀತಿನೀಂ ಹಾರಮುಕ್ತಾಭರಣ ಭೂಷಿತಾಂ | 
ದುಕೂಲವಸನಾಂ ದೇವೀಂ ನೇತ್ರತ್ರಯ ಸವನಾನ್ವಿತಾಂ । 

ಸದಶಂ (ಸುದಂಡಂ) ದಕ್ಷಿಣೇಹಸ್ತೇ ವಾಮಹಸ್ತೇ ತು ಪುಸ್ತಕಂ । 
ದಕ್ಷಿಣೆ ಚಾಕ್ಷವಕಾಲಾ ಚ ಕರಕಂ ವಾವಕೆ ಕರೆ ॥ 
ವಾಗೀಶ್ಯಾಕೃತಿರಾಖ್ಯಾತಾ ದುರ್ಗಾಯಕಾಕೃತಿರುಚ್ಯತೇ ॥ 


ರೂಪಮಂಡನ : 


ಏಕವಕ್ತಾ ಚತುರ್ಹಸ್ತಾ ವರಕುಟೇನ ವಿರಾಜಿತಾ । 

ಪ್ರಭಾಮಂಡಲ ಸಂಯುಕ್ತಾ ಕುಂಡಲಾನ್ವಿತ ಶೇಖರಾ 
ಅಕ್ಷಾಬ್ವವೀಣಾ ಪುಸ್ತಕಂ ಮಹಾವಿದ್ಯಾ ಪ್ರಕೀರ್ತಿತಾ 
ವರಾಕ್ಷಾಬ್ಜಂ ಪ್ರಸ್ತಕಂ ಚ ಸರಸ್ವತೀ ಶುಭಾವಹಾಃ ॥ 


ವಿಷ್ಣುಧರ್ಮೋತ್ತರ ಪುರಾಣ : 


ಪುಸ್ತಕಂ ಚಾ ಅಕ್ಷವಾಲಾ ಚ ತಸ್ಮಾ ದಕ್ಷಿಣ_ಹಸ್ತಯೋಃ 1 
ವಾಮಯೋಶ್ಚ ತಥಾ ಕಾರ್ಯ ವೈಣವೀ ಚ ಕವರಂಡಂಲಃ ॥ 
ಸಮಪಾದ ಪ್ರತಿಷ್ಠಾ ಚಾ ಕಾರ್ಯ ಸೌಮ್ಕಮುಖೀ ತಥಾ ॥ 


12 T.A. Gopinath Rao: Elements of Hindu 10011081001), Vol. I, ೫೩೯ 11, 


Appendix-C, p.136 


ಇತಿಹಾಸ ದರ್ಶನ 


uj ೮೧ 


